ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೯ 
Volume 149 


ಬೆಂಗಳೂರು, ಗುರುವಾರ, ಏಪ್ರಿಲ್ ೧೭ , ೨೦೧೪ ( ಚೈತ್ರ ೨೭, ಶಕ ವರ್ಷ ೧೯೩೬ ) 
Bangalore, Thursday, April 17 , 2014 (Chaithra 27 , Shaka Varsha 1936 ) 


ಸಂಚಿಕೆ ೧೬ 
Issue 16 


ಭಾಗ ೨ 
ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು ಅಧಿಕಾರಗಳು, 

ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 490 ಸಅಸೇ 2013 , ಬೆಂಗಳೂರು, ದಿನಾಂಕ 12 - 02 - 2014 
ಕರ್ನಾಟಕ ಸರ್ಕಾರ ಸಚಿವಾಲಯದ ಸೇವೆಗೆ ಸೇರಿದ ಶ್ರೀ ಎನ್.ಎಸ್. ಜಯರಾಮ ಗುಪ್ತ, ಆಪ್ತ ಕಾರ್ಯದರ್ಶಿ (ಗ್ರೇಡ್-2 ), ಸರ್ಕಾರದ 
ಪ್ರಧಾನ ಕಾರ್ಯದರ್ಶಿಯವರ ಆಪ್ತ ಶಾಖೆ, ತೋಟಗಾರಿಕೆ ಇಲಾಖೆ ಇವರಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವೇತನ 
ಶ್ರೇಣಿ ರೂ . 40050 - 1050 - 45300 - 1200 - 52500 - 1350 - 56550 ರ ಆಪ್ತ ಕಾರ್ಯದರ್ಶಿ (ಗ್ರೇಡ್ - 1) ಹುದ್ದೆಗೆ ಸ್ಥಾನಾಪನ್ನ ಬಡ್ತಿ ನೀಡಿ ಪ್ರಸ್ತುತ ಅವರು 
ಕಾರ್ಯನಿರ್ವಹಿಸುತ್ತಿರುವ ಆಪ್ತ ಕಾರ್ಯದರ್ಶಿ (ಗ್ರೇಡ್ - 2 ), ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯವರ ಆಪ್ತ ಶಾಖೆ, ತೋಟಗಾರಿಕೆ ಇಲಾಖೆ ಹುದ್ದೆಯನ್ನು 
ಆಪ್ತ ಕಾರ್ಯದರ್ಶಿ (ಗ್ರೇಡ್-1) ಹುದ್ದೆಗೆ ಉನ್ನತೀಕರಿಸಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯವರ ಆಪ್ತ ಶಾಖೆ , ತೋಟಗಾರಿಕೆ ಇಲಾಖೆಯಲ್ಲಿಯೇ ಸ್ಥಳ 
ನಿಯುಕ್ತಿಗೊಳಿಸಿ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಚಂದ್ರಶೇಖರ, 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು - 6) 


PR. 117 


ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಲೈ : ಒಣ 12 ಪೊಸಿಪ 2014 , ಬೆಂಗಳೂರು, ದಿನಾಂಕ 06 - 02 - 2014 
ರಾಜ್ಯ ಪೊಲೀಸ್ ಇಲಾಖೆಯ ಈ ಕೆಳಕಂಡ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ( ಸಿವಿಲ್ ) ( ನಾನ್ ಐಪಿಎಸ್) ರವರುಗಳನ್ನು ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ, ಸಾರ್ವಜನಿಕ ಹಿತದೃಷ್ಟಿಯಿಂದ, ಅವರ ಹೆಸರುಗಳ ಮುಂದೆ ಸೂಚಿಸಿರುವ ಸ್ಥಳಗಳಿಗೆ, ವರ್ಗಾಯಿಸಿ 
ಸ್ಥಳ ನಿಯುಕ್ತಿಗೊಳಿಸಲಾಗಿದೆ. 

ಅಧಿಕಾರಿಯ ಹೆಸರು, ಮತ್ತು 
ಕಾರ್ಯನಿರ್ವಹಿಸುತ್ತಿರುವ ಸ್ಥಳ 

ವರ್ಗಾವಣೆಯ ನಂತರ ಸ್ಥಳ ನಿಯುಕ್ತಿಗೊಳಿಸಿದ ಹುದ್ದೆ 
ಶ್ರೀಯುತರುಗಳು 


ಕ್ರಮ 


ಸ್ಥ 


ಸಂಖ್ಯೆ 


| ಉಪ ಪೊಲೀಸ್ ಆಯುಕ್ತರು, ( ಅಪರಾಧ), ಮಂಗಳೂರು 
ಎನ್. ವಿಷ್ಣುವರ್ಧನ್, ಪೊಲೀಸ್ ಅಧೀಕ್ಷಕರು, | 

ಶ್ರೀ ಡಿ. ಧರ್ಮಯ್ಯ ಇವರ ವಯೋ ನಿವೃತ್ತಿಯಿಂದ ತೆರವಾದ 
ಡಿ.ಸಿ.ಆರ್. ಇ., ಪ್ರಧಾನ ಕಛೇರಿ, ಬೆಂಗಳೂರು 

ಖಾಲಿ ಹುದ್ದೆ 


( ೭೩ ) 


೭೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೭, ೨೦೧೪ 


ಭಾಗ ೨ 


ಕ್ರಮ 


ಅಧಿಕಾರಿಯ ಹೆಸರು, ಮತ್ತು 
ಕಾರ್ಯನಿರ್ವಹಿಸುತ್ತಿರುವ ಸ್ಥಳ 

ಶ್ರೀಯುತರುಗಳು 


ವರ್ಗಾವಣೆಯ ನಂತರ ಸ್ಥಳ ನಿಯುಕ್ತಿಗೊಳಿಸಿದ ಹುದ್ದೆ 


ಸಂಖ್ಯೆ 


ಸಂಜೀವ ಎಂ . ಪಾಟೀಲ್, ಪೊಲೀಸ್ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು, ಚಿಕ್ಕಮಗಳೂರು ಜಿಲ್ಲೆ 
ಅಧೀಕ್ಷಕರು , ಐ .ಎಸ್ . ಡಿ. ಗುಲ್ಬರ್ಗ 

ಇಲ್ಲಿನ ಖಾಲಿ ಹುದ್ದೆಗೆ 


ಎ .ಎಸ್. ಘೋರಿ, ಪೊಲೀಸ್ ಅಧೀಕ್ಷಕರು , ರಾಜ್ಯ | ಉಪ ಪೊಲೀಸ್ ಆಯುಕ್ತರು , ( ಅಪರಾಧ ಮತ್ತು ಸಂಚಾರ 
ಗುಪ್ತವಾರ್ತೆ, ಬೆಳಗಾವಿ 

ವಿಭಾಗ) ಹುಬ್ಬಳ್ಳಿ - ಧಾರವಾಡ ಶ್ರೀ ಜೋಶಿ ಶ್ರೀನಾಥ 
ಮಹಾದೇವ್ ಇವರ ವರ್ಗಾವಣೆಯಿಂದ ತೆರವಾಗುವ ಹುದ್ದೆಗೆ 


ಜೋಶಿಶ್ರೀನಾಥ್ ಮಹಾದೇವ್, ಉಪ ಪೊಲೀಸ್ ಪೊಲೀಸ್ ಅಧೀಕ್ಷಕರು, ರಾಜ್ಯ ಗುಪ್ತವಾರ್ತೆ , ಬೆಳಗಾವಿ 
ಆಯುಕ್ತರು, ಹುಬ್ಬಳ್ಳಿ - ಧಾರವಾಡ ( ಅಪರಾಧ ಶ್ರೀ ಎ.ಎಸ್ . ಘೋರಿ ಇವರ ವರ್ಗಾವಣೆಯಿಂದ ತೆರವಾಗುವ 
ಮತ್ತು ಸಂಚಾರ ವಿಭಾಗ) | 

ಹುದ್ದೆಗೆ 
ಬಿ.ವೈ . ಬೆಳ್ಳುಬ್ಬಿ, ಉಪ ಪ್ರಾಂಶುಪಾಲರು ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು, ಬಿಜಾಪುರ - 
(ಎಸ್. ಪಿ.) ಪೊಲೀಸ್ ತರಬೇತಿ ಶಾಲೆ, ಗುಲ್ಬರ್ಗ ಶ್ರೀ ಎಫ್. ಎ . ಟ್ರಾಸ್ಟರ್‌ರವರ ವಯೋನಿವೃತ್ತಿಯಿಂದ ತೆರವಾದ 

ಖಾಲಿ ಹುದ್ದೆಗೆ 


5 


. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಟಿ.ಎನ್. ರವಿಪ್ರಕಾಶ್ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಒಳಾಡಳಿತ ಇಲಾಖೆ. 
( ಪೊಲೀಸ್ ಸೇವೆಗಳು - ಎ) 


PR. 114 


ಒಳಾಡಳಿತ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ : ಒಣ 522 ಪೊಸಿಪ 2012, ಬೆಂಗಳೂರು, ದಿನಾಂಕ 10 - 02 - 2014 
ರಾಜ್ಯ ಪೊಲೀಸ್ ಇಲಾಖೆಯ ಸ್ವತಂತ್ರ ಪ್ರಭಾರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ/ನಿವೃತ್ತರಾಗಿರುವ ಈ ಕೆಳಕಂಡ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ 
ಆಫ್ ಪೊಲೀಸ್ ಹುದ್ದೆಯ ಅಧಿಕಾರಿಗಳಿಗೆ ಅವರ ಹೆಸರುಗಳ ಮುಂದೆ ನಮೂದಿಸಿದ ದಿನಾಂಕದಿಂದ ಅನ್ವಯವಾಗುವಂತೆ Karnataka State Civil 
Services ( Regulation of Promotion, Pay and Pension ) Rules, 1978ರ ನಿಯಮ 2(1)( ಎ) ಮತ್ತು 2(1)( ಸಿ) ರನ್ವಯ ಡೆಪ್ಯೂಟಿ 
ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಹುದ್ದೆಗೆ ಪೂರ್ವಾನ್ವಯವಾಗಿ ಮುಂಬಡ್ತಿಯನ್ನು ನೀಡಿ ಆದೇಶಿಸಲಾಗಿದೆ. 


ಪಿಐ 


ಅಧಿಕಾರಿಯ ಹೆಸರು 


ಕ್ರಮ 
ಸಂಖ್ಯೆ 


ವೃಂದದ 
ಜೇಷ್ಠತಾ 
ಕ್ರಮಾಂಕ 


ಕಿರಿಯ ಅಧಿಕಾರಿಯ ಹೆಸರು ಮತ್ತು 
ಪಿಐ ವೃಂದದ ಜೇಷ್ಠತಾ ಕ್ರಮಾಂಕ 


ಕಿರಿಯ ಅಧಿಕಾರಿಗೆ 
ಡಿವೈಎಸ್‌ಪಿ ವೃಂದದಲ್ಲಿ 

ಪೂರ್ವಾನ್ವಯ 
ಮುಂಬಡ್ತಿ ನೀಡಿದ 

ದಿನಾಂಕ 


ಡಿವೈಎಸ್‌ಪಿ 
ಹುದ್ದೆಯಲ್ಲಿ 
ಪೂರ್ವಾನ್ವಯ 
ಮುಂಬಡ್ತಿ ನೀಡಿದ 

ದಿನಾಂಕ 


ಶ್ರೀಯುತರು 


ಎ . ಡಿ. ಟಿನ್‌ಮೇಕರ್‌ 


16 - 06 - 2001 


16 - 06 - 2001 


- 683 
_ 1370 


ಶ್ರೀ ಕೆ. ಹನುಮಯ್ಯ ಕ್ರಮ ಸಂಖ್ಯೆ 684 
ಶ್ರೀ ಟಿ.ಆರ್. ಕೃಷ್ಣಮೂರ್ತಿ ಕ್ರಮ ಸಂಖ್ಯೆ 1372 


18 - 02 - 2010 


18 - 02 - 2010 


ಎಸ್. ಬಿ . ಮಸ್ತಮರಡಿ 
ಜಿ. ಎಂ . ದೇಸೂರ್ 


3 


. 


1174 


| ಶ್ರೀ ವಿ . ಬಿ. ಬೆಳವಡಿ ಕ್ರಮ ಸಂಖ್ಯೆ 1175 


19 - 08 - 2008 


19 - 08 - 2008 


ವಿ . ವಿ . ಕುಂಬಾರ್ 


1103 


ಶ್ರೀ ಎಸ್. ವೈ . ಹಾದಿಮನಿ ಕ್ರಮ ಸಂಖ್ಯೆ 1105 


27 - 06 - 2007 


27 - 06 - 2007 


ಈ ಅಧಿಸೂಚನೆಯನ್ನು ಕರ್ನಾಟಕ ಲೋಕಸೇವಾ ಆಯೋಗದ ಸಂಖ್ಯೆ : PSC 130 CNS 13, ದಿನಾಂಕ 02 - 01 - 2014ರ ಸಹಮತಿಯೊಂದಿಗೆ 
ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಟಿ. ಎನ್ . ರವಿಪ್ರಕಾಶ್ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಒಳಾಡಳಿತ ಇಲಾಖೆ. 
(ಪೋಲೀಸ್ ಸೇವೆಗಳು - ಎ) 


PR . 115 


ಭಾಗ ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೭, ೨೦೧೪ 


೭೫ 


ಕಂದಾಯ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ : ಕಂಇ 98 ಆರ್‌ಇಹೆಚ್ 2012, ಬೆಂಗಳೂರು, ದಿನಾಂಕ 24 - 01 - 2014 
ಕಂದಾಯ ಇಲಾಖೆಯ ವ್ಯಾಪ್ತಿಗೆ ಒಳಪಡುವ ಈ ಕೆಳಕಂಡ ಮಂಡಳಿ / ಪ್ರಾಧಿಕಾರಗಳಿಗೆ ಆಯಾ ವಿಭಾಗದ ಪ್ರಾದೇಶಿಕ ಆಯುಕ್ತರನ್ನು 
ವಿಶೇಷಾಧಿಕಾರಿಯನ್ನಾಗಿ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಿ ಆದೇಶಿಸಿದೆ. 


ಕ್ರಮ 


ಪ್ರಾಧಿಕಾರ / ಮಂಡಳಿ ಹೆಸರು 


ವಿಭಾಗ 


ಸಂಖ್ಯೆ 


1 . 


ಪ್ರಾದೇಶಿಕ ಆಯುಕ್ತರು, 
ಬೆಳಗಾವಿ ವಿಭಾಗ, ಬೆಳಗಾವಿ 


2 . 


ಕಾಗಿನೆಲೆ ಅಭಿವೃದ್ಧಿ ಪ್ರಾಧಿಕಾರ, 
ಕಾಗಿನೆಲೆ, ಹಾವೇರಿ ಜಿಲ್ಲೆ. 
ಬಸವಕಲ್ಯಾಣ ಅಭಿವೃದ್ಧಿ ಮಂಡಳಿ, 
ಬಸವಕಲ್ಯಾಣ, ಬೀದರ್ ಜಿಲ್ಲೆ. 
| ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರ, 
ಬೈಲಹೊಂಗಲ, ಬೆಳಗಾವಿ ಜಿಲ್ಲೆ. 
ಕೂಡಲಸಂಗಮ ಅಭಿವೃದ್ಧಿ ಮಂಡಳಿ, 
ಕೂಡಲಸಂಗಮ , ಬಾಗಲಕೋಟೆ ಜಿಲ್ಲೆ. 


ಪ್ರಾದೇಶಿಕ ಆಯುಕ್ತರು, 
ಗುಲ್ಬರ್ಗಾ ವಿಭಾಗ, ಗುಲ್ಬರ್ಗಾ 

ಪ್ರಾದೇಶಿಕ ಆಯುಕ್ತರು , 
ಬೆಳಗಾವಿ ವಿಭಾಗ , ಬೆಳಗಾವಿ 

ಪ್ರಾದೇಶಿಕ ಆಯುಕ್ತರು, 
ಬೆಳಗಾವಿ ವಿಭಾಗ, ಬೆಳಗಾವಿ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಲಲಿತಾ ಹೆಚ್. ಹಂದಿಗೋಳ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಕಂದಾಯ ಇಲಾಖೆ. 
(ಭೂಸ್ವಾ- 2 ಮತ್ತು ಪುನರ್ವಸತಿ) 


PR, 116 
Sc. 200 


ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 

ಅಧಿಸೂಚನೆ | 
ಸಂಖ್ಯೆ : ಲಾ 92 ಎಲ್‌ಎಜಿ 2013 ( ಭಾಗ), ಬೆಂಗಳೂರು, ದಿನಾಂಕ : 19 - 10 -2013. 
ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಗಳು , 1977ರ ನಿಯಮ 23ರಡಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ, ಈ ಕೆಳಕಂಡ ನ್ಯಾಯವಾದಿಗಳನ್ನು ಅಡ್ವಕೇಟ್ ಜನರಲ್ ಕಛೇರಿ, ಕರ್ನಾಟಕ ಉಚ್ಚ ನ್ಯಾಯಾಲಯ, ಬೆಂಗಳೂರು ಇಲ್ಲಿಗೆ 
ಅವರ ಹೆಸರಿನ ಮುಂದೆ ನಮೂದಿಸಿರುವ ಹುದ್ದೆಗೆ ಸದರಿಯವರು ಹುದ್ದೆಯ ಅಧಿಕಾರ ವಹಿಸಿಕೊಳ್ಳುವ ದಿನಾಂಕದಿಂದ ಜಾರಿಗೆ ಬರುವಂತೆ ಎರಡು 
ವರ್ಷಗಳ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ನೇಮಿಸಲಾಗಿದೆ. 
ಕ್ರಮ 
ನ್ಯಾಯವಾದಿಗಳ ಹೆಸರು ಮತ್ತು ವಿಳಾಸ 

ನೇಮಿಸಲಾದ ಹುದ್ದೆ 
ಸಂಖ್ಯೆ 
ಶ್ರೀ ನಾರಾಯಣ ರೆಡ್ಡಿ, 

ರಾಜ್ಯ ಸರ್ಕಾರಿ ಅಭಿಯೋಜಕರು - 1 
ಪ್ಲಾಟ್ ನಂ . 708, ಬಿ ಬ್ಲಾಕ್, ಜಿ. ಆರ್‌. ಪಿನಾಕಲ್, ಕನಕಪುರ ರೋಡ್, 
ಬೆಂಗಳೂರು-560 078. 9845170649 
ಶ್ರೀ ಬಿ . ಟಿ. ವೆಂಕಟೇಶ್, 

ರಾಜ್ಯ ಸರ್ಕಾರಿ ಅಭಿಯೋಜನಕರು - 2 
ನಂ . 397 , 3ನೇ ಮಹಡಿ, ಪೂನಂ ಚೇಂಬರ್ , 13ನೇ ಅಡ್ಡ ರಸ್ತೆ, ಸದಾಶಿವನಗರ , 
ಬೆಂಗಳೂರು. 9448055465 
ಕೆ. ಆರ್. ಕೇಶವಮೂರ್ತಿ , 

ಅಪರ ರಾಜ್ಯ ಸರ್ಕಾರಿ ಅಭಿಯೋಜಕರು 
ವಕೀಲರು, ಲಕ್ಷ್ಮಿ ನಿವಾಸ, ನಂ . 1217 , ಅಶೋಕನಗರ, ಮಂಡ್ಯ , 7259839393 
ಶ್ರೀ ಎ .ಎಸ್. ಪೊನ್ನಣ್ಣ, 

ಸರ್ಕಾರಿ ವಕೀಲರು 
ನಂ . 151, 1ನೇ ಮುಖ್ಯ ರಸ್ತೆ, ಎಂ .ಎಲ್. ಎ. ಲೇಔಟ್, ಆರ್. ಟಿ. ನಗರ, 
ಬೆಂಗಳೂರು-560032, 9845006242 
ಶ್ರೀ ಬಿ . ವೀರಪ್ಪ 

ಅಪರ ಸರ್ಕಾರಿ ವಕೀಲರು 
ಶ್ರೀ ಆರ್. ದೇವದಾಸ್ 

ಅಪರ ಸರ್ಕಾರಿ ವಕೀಲರು 


೭೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೭, ೨೦೧೪ 


ಭಾಗ ೨ 


ಕ್ರಮ 


ನ್ಯಾಯವಾದಿಗಳ ಹೆಸರು ಮತ್ತು ವಿಳಾಸ 


ನೇಮಿಸಲಾದ ಹುದ್ದೆ 


ಸಂಖ್ಯೆ 


ಅಪರ ಸರ್ಕಾರಿ ವಕೀಲರು 


ಶ್ರೀ ಕೆ. ಅಪರಾಜಿತ ಅರಿಗ 
42 , ಆಂಜನೇಯಸ್ವಾಮಿ ಟೆಂಪಲ್ ಸ್ಟ್ರೀಟ್, ಮಾರಪ್ಪ ಗಾರ್ಡನ್, 
ಬೆನ್ನನ್ಟೌನ್ ಪೋಸ್ಟ್, ಬೆಂಗಳೂರು- 46 , 9845035052 


ಶ್ರೀಮತಿ ಎಸ್. ಸುಶೀಲ 


ಅಪರ ಸರ್ಕಾರಿ ವಕೀಲರು 


ಅಪರ ಸರ್ಕಾರಿ ವಕೀಲರು 


ಶ್ರೀ ನರೇಂದರ್ ಜಿ., 
#ಎಫ್ -2 , 3ನೇ ಮಹಡಿ , ಭಾರ್ಗವ ಟವರ್ , # 20, 
ದಿಣ್ಣೂರು ಮುಖ್ಯ ರಸ್ತೆ, ನಂದಿವಿವ್ ಲೇಔಟ್ , 
ಆರ್. ಟಿ. ನಗರ, ಬೆಂಗಳೂರು- 560032. 
9448145981/9738010099 


ಅಪರ ಸರ್ಕಾರಿ ವಕೀಲರು 


ಶ್ರೀ ಹೆಚ್. ವಿ . ಮಂಜುನಾಥ್ 
ನಂ . 14 , 1ನೇ ಫ್ಲೋರ್, 2ನೇ ಮೇನ್, ಮಾರುತಿ ಎಕ್ಸ್ಟೆನ್ಸ್ನ್, ನಾಗಪ್ಪ ಬ್ಲಾಕ್, 
ಬೆಂಗಳೂರು- 560 021 . 9448004461 


ಅಪರ ಸರ್ಕಾರಿ ವಕೀಲರು 


ಶ್ರೀ ಎಸ್. ಲಕ್ಷ್ಮೀನಾರಾಯಣ, 
# 17 , ಭಂಗಿಯಪ್ಪ, ಗಾರ್ಡ್ನ್ , 5ನೇ ಲಕ್ಷ್ಮಿ ಕ್ರಾಸ್ ರಸ್ತೆ, ಶಾಂತಿನಗರ , 
ಬೆಂಗಳೂರು- 27 , 9845381238 


ಅಪರ ಸರ್ಕಾರಿ ವಕೀಲರು 


ಶ್ರೀ ಸಿ. ಜಗದೀಶ್ ಬಿನ್ ಲೇಟ್ ಟಿ. ಚಿಕ್ಕತಿಮ್ಮಪ್ಪ, ಹೈಕೋರ್ಟ್ ವಕೀಲರು 
# 22, 2ನೇ ಮಹಡಿ , 1ನೇ ಮೇನ್, ನೆಹರು ನಗರ, ರೆಡ್ಡಿ ಪೆಟ್ರೋಲ್ ಬಂಕ್ ಹತ್ತಿರ, 
ಶೇಷಾದ್ರಿಪುರಂ , ಬೆಂಗಳೂರು-560020. 944812425 
ಶ್ರೀಮತಿ ನೀಲೋಫರ್ ಅಕ್ಟರ್‌, 
ನಂ . 94 ( 168), ಇನ್‌ಫೆಂಟ್ರಿ ರಸ್ತೆ , ಗಾರ್ಡಿಯನ್ ಬ್ಯಾಂಕ್ ಮುಂಭಾಗ, 
ಬೆಂಗಳೂರು. 9980589270 


ಅಪರ ಸರ್ಕಾರಿ ವಕೀಲರು 


14. 


ಶ್ರೀ ಪವನಕುಮಾರ್ ಭಜಂತ್ರಿ , 


ಅಪರ ಸರ್ಕಾರಿ ವಕೀಲರು 


63 / ಎ , 22ನೇ ಕ್ರಾಸ್ , 2ನೇ ಬ್ಲಾಕ್ ರಾಜಾಜಿನಗರ, ಬೆಂಗಳೂರು- 560 010 . 
23322492 ( ಕ), 23324983( ಮ ) 


ಅಪರ ಸರ್ಕಾರಿ ವಕೀಲುರ 


ಶ್ರೀ ಡಿ. ನಾಗರಾಜ್ , 
608/ ಎ , ಡಾ|| ರಾಜಕುಮಾರ್‌ ರಸ್ತೆ, 2ನೇ ಬ್ಲಾಕ್ , ರಾಜಾಜಿನಗರ , 
ಬೆಂಗಳೂರು- 560010 


ಅಪರ ಸರ್ಕಾರಿ ವಕೀಲರು 


ಶ್ರೀ ಐ . ತಾರನಾಥ್ ಪೂಜಾರಿ, 
113 , ಇನ್ಸ್ಪಿರೇಶನ್ ಬಿಲ್ಡಿಂಗ್, 2ನೇ ಮೈನ್, ಶೇಷಾದ್ರಿಪುರಂ, ಬೆಂಗಳೂರು- 560020 . 
9845095650 
ಶ್ರೀ ಎ.ಕೆ. ವಸಂತ್ , 
33 /1, 6ನೇ ಕ್ರಾಸ್, ಶ್ರೀರಾಂಪುರ , ಬೆಂಗಳೂರು- 560021 . 9886100295 


ಅಪರ ಸರ್ಕಾರಿ ವಕೀಲರು 


| ಅಪರ ಸರ್ಕಾರಿ ವಕೀಲರು 


ಶ್ರೀ ಡಿ. ಅಶ್ವತ್ಥಪ್ಪ, 
# 101 /226 , 25ನೇ ಕ್ರಾಸ್, 6ನೇ ಬ್ಲಾಕ್ , ಜಯನಗರ , ಬೆಂಗಳೂರು-560082 . 
26548552/9449026313 
ಶ್ರೀ ನೂರೂದ್ದೀನ್ ಖೆಟ್ಟಿ, 
255, 8ನೇ ಕ್ರಾಸ್, ಲಕ್ಷ್ಮಿ ರೋಡ್, ಶಾಂತಿನಗರ, ಬೆಂಗಳೂರು- 560027. 
9845021105 /22290696 


ಅಪರ ಸರ್ಕಾರಿ ವಕೀಲರು 


ಭಾಗ ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೭, ೨೦೧೪ 


ಕ್ರಮ 


ನ್ಯಾಯವಾದಿಗಳ ಹೆಸರು ಮತ್ತು ವಿಳಾಸ 


ನೇಮಿಸಲಾದ ಹುದ್ದೆ 


ಸಂಖ್ಯೆ 
20 . 


ಅಪರ ಸರ್ಕಾರಿ ವಕೀಲರು 


ಡಾ || ಎಸ್ . ವಿ . ಗಿರಿಕುಮಾರ್‌, 
“ ಅರ್ಜಿತಾ # 1803 , 1ನೇ ಫ್ಲೋರ್, 8ನೇ ಮೈನ್, ಜುಡಿಶಿಯಲ್ ಲೇಔಟ್ , 
ಜಿ .ಕೆ . ವಿ .ಕೆ, ಅಂಚೆ, ಬೆಂಗಳೂರು- 560065, 9845039326 


ಅಪರ ಸರ್ಕಾರಿ ವಕೀಲರು 


ಶ್ರೀ ಕಿರಣಕುಮಾರ್ ಟಿ.ಎಲ್. 
# 652/ಜಿ, ನೆಲಮಹಡಿ, ಡಾ|| ರಾಜ್‌ಕುಮಾರ್‌ ರಸ್ತೆ , 2ನೇ ಹಂತ , ರಾಜಾಜಿನಗರ , 
ಬೆಂಗಳೂರು- 560010, 9844282336 


22. 


ಶ್ರೀ ಎಂ . ನಾಗರಾಜನ್ 


ಅಪರ ಸರ್ಕಾರಿ ವಕೀಲರು 


23. 


ಶ್ರೀ ಈ .ಎಸ್. ಇಂದ್ರೇಶ್ 


ಹೆಚ್. ಸಿ . ಜಿ . ಪಿ . 


24 . 


ಶ್ರೀ ಟಿ.ಕೆ. ವೇದಮೂರ್ತಿ 


ಹೆಚ್ . ಸಿ . ಜಿ . ಪಿ . 


ಹೆಚ್ . ಸಿ . ಜಿ . ಪಿ . 


26. 


ಶ್ರೀಮತಿ ಬಿ. ಪಿ. ರಾಧಾ, 
# 71 /, 1ನೇ ಮಹಡಿ, ಪರಿಜ್ಞಾನ, 1ನೇ ಮುಖ್ಯ ರಸ್ತೆ, ನಾಗಪ್ಪ ಬ್ಲಾಕ್ , 

ಬೆಂಗಳೂರು- 560021. 9845419623 
| ಶ್ರೀ ಬಿ . ವಿಶ್ವೇಶ್ವರಯ್ಯ , 
# 37/2 , 2ನೇ ಮಹಡಿ, ನಂಜಮ್ಮ ಕಾಂಪ್ಲೆಕ್ಸ್ , ಅಕ್ಷಯ ಮೆಡಿಕಲ್‌ ಮೇಲ್ದಾಗ, 
ಮಲ್ಲಪ್ಪ ಚೌಲ್ಟಿ ಹತ್ತಿರ, ದೇವಸಂದ್ರ, ಮೇನ್ರೋಡ್, ಕೆ.ಆರ್. ಪುರಂ , 
ಬೆಂಗಳೂರು-560036, 9342836595 /9480509095 


ಹೆಚ್ . ಸಿ . ಜಿ . ಪಿ . 


21. 


ಹೆಚ್. ಸಿ . ಜಿ . ಪಿ . 


ಶ್ರೀಮತಿ ಪ್ರೀತಿ ದಯಾನಂದ ನಾಯ್ಕ, 
3013, ಹೈಪಾಯಿಂಟ್ - III, ನೆಲಮಹಡಿ, # 45 , ಪ್ಯಾಲೇಶ್ ರೋಡ್, 
ಬೆಂಗಳೂರು-560001. 9845373011 


28 . 


ಹೆಚ್ . ಸಿ . ಜಿ . ಪಿ . 


ಶ್ರೀ ಕೆ. ನಾಗೇಶ್ವರಪ್ಪ, 
1157 , 18ನೇ ಸಿ - ಮುಖ್ಯ ರಸ್ತೆ , 5ನೇ ಬ್ಲಾಕ್ , ರಾಜಾಜಿನಗರ, ಬೆಂಗಳೂರು- 560010 . 
984562125 /23108114 


ಹೆಚ್. ಸಿ . ಜಿ . ಪಿ . 


ಶ್ರೀ ಬಿ . ಜೆ. ಈಶ್ವರಪ್ಪ, 
# 185 , ಈಡಿಗರ ಭವನ, ಶೇಷಾದ್ರಿಪುರಂ, ಬೆಂಗಳೂರು- 560020. 9480430200 


ಶ್ರೀ ಎಂ . ಬಿ. ಓಂಕಾರ್ 


ಹೆಚ್. ಸಿ . ಜಿ . ಪಿ . 


30 . 
31 . 


ಶ್ರೀಮತಿ ಪ್ರಮೋದಿನಿ 


ಹೆಚ್. ಸಿ . ಜಿ . ಪಿ . 


32 . 


ಶ್ರೀಮತಿ ಪ್ರತಿಮಾ ಹೊನ್ನಾಪುರ 


ಹೆಚ್ . ಸಿ . ಜಿ. ಪಿ . 


ಹೆಚ್ . ಸಿ . ಜಿ . ಪಿ . 


1 ಶ್ರೀಮತಿ ಎಂ .ಎಸ್ . ಪ್ರತಿಮಾ, 
# 274 , 2ನೇ ಮುಖ್ಯ ರಸ್ತೆ, 2ನೇ ಹಂತ, ವೆಸ್ಟ್ ಆಫ್ ಕಾರ್ಡ್ ರಸ್ತೆ, 
ಮಹಾಲಕ್ಷ್ಮಿಪುರಂ, ಬೆಂಗಳೂರು-86, 9880579442 
ಶ್ರೀ ವಸಂತ ವಿ. ಫರ್ನಾಂಡೀಸ್, 
16 , ಆಲ್ಬರ್ಟ್ ಸ್ಟ್ರೀಟ್, ರಿಚ್‌ಮಂಡ್ ಟೌನ್, ಬೆಂಗಳೂರು-560 025 . 
9845510679 


34 . 


ಹೆಚ್ . ಸಿ . ಜಿ . ಪಿ . 


ಹೆಚ್. ಸಿ . ಜಿ . ಪಿ . 


ಶ್ರೀಮತಿ ಶ್ವೇತಾ ಕೃಷ್ಣಪ್ಪ , 
# 271, ಹಂಸ 2ನೇ ಮುಖ್ಯ ರಸ್ತೆ, ಡಬ್ಲೂಸಿಆರ್ 2ನೇ ಹಂತ, 
ಮಹಾಲಕ್ಷ್ಮೀಪುರಂ , ಬೆಂಗಳೂರು- 86 , 
9731294994 


೭೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೭, ೨೦೧೪ 


ಭಾಗ ೨ 


ಕ್ರಮ 


ನ್ಯಾಯವಾದಿಗಳ ಹೆಸರು ಮತ್ತು ವಿಳಾಸ 


ನೇಮಿಸಲಾದ ಹುದ್ದೆ 


ಸಂಖ್ಯೆ 


36. 


ಹೆಚ್ . ಸಿ . ಜಿ . ಪಿ . 


ಶ್ರೀ ಶಶಿಧರ ಎಸ್. ಕರಮಾಡಿ, 
231, ಎಸ್.ಸಿ. ರಸ್ತೆ , ಗಾಂಧಿನಗರ, ಬೆಂಗಳೂರು-560009 , 
9448058444 /23445403 


37, 


ಶ್ರೀಮತಿ ಎಂ . ಎಲಿಜಬೆತ್ 


ಹೆಚ್ . ಸಿ . ಜಿ. ಪಿ . 


38 . 


ಹೆಚ್ . ಸಿ . ಜಿ . ಪಿ . 


ಶ್ರೀಮತಿ ರಫಿಯುನ್ನೀಸ್, 
31 / , ನಾರ್ಥ್ರೋಡ್, ಸೆಂಟ್ ಥಾಮಸ್ ಟೌನ್, ಬೆಂಗಳೂರು-560084 . 


ಹೆಚ್. ಸಿ . ಜಿ . ಪಿ . 


ಶ್ರೀ ಆರ್. ಬಿ . ಸತ್ಯನಾರಾಯಣ್ ಸಿಂಗ್ , 
# 42, 10ನೇ ಎ , ಕ್ರಾಸ್ , ಕವಿ ರಾಘವಾಂಕ ರೋಡ್, ಶ್ರೀನಗರ , 
ಬೆಂಗಳೂರು-560050 , 9845186673 


40. 


ಶ್ರೀ ನಸ್ರುಲ್ಲಾ ಖಾನ್ 


ಹೆಚ್ . ಸಿ . ಜಿ . ಪಿ . 


A ) . 


ಹೆಚ್. ಸಿ . ಜಿ . ಪಿ . 


ಶ್ರೀ ಹೆಚ್ . ಅನಂತ, 
# 95/ ಎ , 5ನೇ ಮೇನ್, 12ನೇ ಕ್ರಾಸ್ , ಪಿಲ್ಲರೆಡ್ಡಿ ನಗರ, ಕಲ್ಯಾಣನಗರ ಅಂಚೆ, 
ಬೆಂಗಳೂರು- 560 043, 9964184784 


42 . 


ಹೆಚ್. ಸಿ . ಜಿ . ಪಿ . 


43. 


ಹೆಚ್ . ಸಿ . ಜಿ . ಪಿ . 


ಶ್ರೀಮತಿ ಬಿ . ಪಿ . ರೂಪ 
ಶ್ರೀ ಹೆಚ್. ಬಿ. ಮಹೇಶ್, 
# 27 , 1ನೇ ಮೇನ್, ರೋಡ್, ಕೆ. ಸಿ. ಹೆಚ್ .ಎಸ್. ಲೇಔಟ್ , ಜ್ಞಾನಭಾರತಿ, 2ನೇ ಹಂತ, 
ನಾಗರಭಾವಿ, ಬೆಂಗಳೂರು-560056 , 9448065410. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
P . R. 129 

ಎಂ . ಪಿ. ನಾಗರಾಜ 
SC -100 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ -1), 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 

ಅಧಿಸೂಚನೆ - 2 
ಸಂಖ್ಯೆ : ಲಾ 171 ಎಲ್ ಎಜಿ 2013 ( ಭಾಗ), ಬೆಂಗಳೂರು, ದಿನಾಂಕ : 19 - 10 - 2013 . 
ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಗಳು, 1977ರ ನಿಯಮ 5( 2) ರನ್ವಯ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಉಚ್ಚ ನ್ಯಾಯಾಲಯ, ಬೆಂಗಳೂರು, ಅಡ್ವಕೇಟ್ ಜನರಲ್ ಮುಖ್ಯ ಕಛೇರಿಯಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಈ ಕೆಳಕಂಡ 
ಸರ್ಕಾರಿ ವಕೀಲರುಗಳು ನಿಯಮ 5 ( 6) ರನ್ವಯ ಒಂದು ತಿಂಗಳ Retainer Fee ಅನ್ನು ಪಡೆಯುವ ಅರ್ಹತೆಗೊಳಪಟ್ಟು, ಈ ಕೂಡಲೇ ಜಾರಿಗೆ ಬರುವಂತೆ 
ಅವರ ಹೆಸರಿನ ಮುಂದೆ ನಮೂದಿಸಿರುವ ಹುದ್ದೆಯ ಕರ್ತವ್ಯಗಳಿಂದ ವಿಮುಕ್ತಿಗೊಳಿಸಲಾಗಿದೆ. 
ಹೆಸರು 

ಸೇವೆಯಲ್ಲಿದ್ದ ಹುದ್ದೆ 


ಕ್ರಮ 


ಸಂಖ್ಯೆ 


ರಾಜ್ಯ ಸರ್ಕಾರಿ ಅಭಿಯೋಜಕರು - 1 


ಅಪರ ಸರ್ಕಾರಿ ವಕೀಲರು 


ಶ್ರೀ ಎಸ್. ದೊರೆರಾಜು 
ಶ್ರೀ ಜಗದೀಶ್ ಮುಂಡರಗಿ 
ಶ್ರೀಮತಿ ಎಸ್. ಸುಜಾತ 
ಶ್ರೀ ಪಿ . ವಿ. ರವೀಂದ್ರನಾಥ 
ಶ್ರೀ ಎಂ . ಜಿ. ಅಂಜನಾಮೂರ್ತಿ 


ಅಪರ ಸರ್ಕಾರಿ ವಕೀಲರು 


ಅಪರ ಸರ್ಕಾರಿ ವಕೀಲರು 


ಹೆಚ್. ಸಿ . ಜಿ . ಪಿ . 


P. R . 130 
SC- 25 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಂ . ಪಿ . ನಾಗರಾಜ 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ -1), 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 


ಭಾಗ ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೭, ೨೦೧೪ 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 

ಅಧಿಸೂಚನೆ 
ಈ 105 ಎಲ್ಎ ಜಿ 2013 , ಬೆಂಗಳೂರು, ದಿನಾಂಕ : 03 - 03 - 2014 . 


ಶ್ರೀ ಜಿ.ಎಸ್. ನಾರಾಯಣ, ಜಿಲ್ಲಾ ಸರ್ಕಾರಿ ವಕೀಲರು, ತುಮಕೂರು ಜಿಲ್ಲೆ, ಇವರನ್ನು ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು 
ಸೇವಾ ಷರತ್ತುಗಳು) ನಿಯಮಗಳು , 1977ರ ನಿಯಮ 5(6) ರಡಿಯಲ್ಲಿ ಜಿಲ್ಲಾ ಸರ್ಕಾರಿ ವಕೀಲರ ಹುದ್ದೆಯಿಂದ ಬಿಡುಗಡೆ ಮಾಡಲಾಗಿದೆ ಹಾಗೂ 
ಸದರಿಯವರಿಗೆ ಒಂದು ತಿಂಗಳ ನೋಟೀಸ್‌ನ ಬದಲು ಒಂದು ತಿಂಗಳ ರಿಟೇನರ್‌ ಫೀ ಮಂಜೂರು ಮಾಡಲಾಗಿದೆ. 


P 


ಹಾಗೂ ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಗಳು , 1977ರ ನಿಯಮ 26 ( 2) ರನ್ವಯ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಹುದ್ದೆಯ ಅಧಿಕಾರವನ್ನು ವಹಿಸಿಕೊಳ್ಳುವ ದಿನಾಂಕದಿಂದ ಜಾರಿಗೆ ಬರುವಂತೆ ಮೂರು ವರ್ಷದ ಅವಧಿಗೆ ಅಥವಾ 
ಮುಂದಿನ ಆದೇಶದವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಶ್ರೀ ಎಸ್. ಬಿ. ಶಾಂತರಾಜಯ್ಯ , ವಕೀಲರು, ಇವರನ್ನು ತುಮಕೂರು 
ಜಿಲ್ಲೆಯ ಜಿಲ್ಲಾ ಸರ್ಕಾರಿ ವಕೀಲರ ಹುದ್ದೆಗೆ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
P. B . 131 

ಹೆಚ್ .ಎಸ್ . ಜಯರಾಮು 
SC- 25 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ - 2), 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 
ಇಂಧನ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಇಎನ್ 108 ಸಮನ್ವಯ 2014, ಬೆಂಗಳೂರು, ದಿನಾಂಕ : 03 - 03 - 2014, 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಡಿಪಿಎಆರ್ 14 ಎಸ್‌ಎಎಸ್ 2014 , ದಿನಾಂಕ : 29 - 01 - 2014ರನ್ವಯ ಶ್ರೀ ಪಂಕಜ್ ಕುಮಾರ್ ಪಾಂಡೆ, 
ಭಾ . ಆ.ಸೇ ., ಇವರನ್ನು ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ, ಬೆಂಗಳೂರು ಇಲ್ಲಿಗೆ ವ್ಯವಸ್ಥಾಪಕ ನಿರ್ದೇಶಕರನ್ನಾಗಿ ನೇಮಕ ಮಾಡಲು 
ಇವರ ಸೇವೆಯನ್ನು ಇಂಧನ ಇಲಾಖೆಯ ವಶಕ್ಕೆ ನೀಡಲಾಗಿದೆ. ಅದರಂತೆ, ಈಗಾಗಲೇ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತದ 
ವ್ಯವಸ್ಥಾಪಕ ನಿರ್ದೇಶಕರ ಹುದ್ದೆಯ ಹೆಚ್ಚುವರಿ ಪ್ರಭಾರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಶ್ರೀ ಪಂಕಜ್ ಕುಮಾರ್ ಪಾಂಡೆ, ಭಾ. ಆ.ಸೇ ., ಇವರನ್ನು ಪೂರ್ಣ 
ಪ್ರಮಾಣದಲ್ಲಿ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರ ಹುದ್ದೆಗೆ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ಮರು ಸ್ಥಳ ನಿಯುಕ್ತಿಗೊಳಿಸಿ ಆದೇಶಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
P . R . 132 

ಎ. ಎ. ಚಪ್ಪರಬಂದ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಇಂಧನ ಇಲಾಖೆ. 
ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಣ 363 ಪೆಸಿಪ 2013, ಬೆಂಗಳೂರು, ದಿನಾಂಕ : 12- 03 - 2014. 
ಶ್ರೀ ಬಿ. ಮಲ್ಲಿಕಾರ್ಜುನಪ್ಪ, ಡಿವೈಎಸ್‌ಪಿ ( ಸ್ವತಂತ್ರ ಪ್ರಭಾರ) ( ನಿವೃತ್ತ) ಇವರಿಗೆ ದಿನಾಂಕ : 09 - 08 -2007ರಲ್ಲಿ ಡಿವೈಎಸ್ಪಿಯಾಗಿ ಮುಂಬಡ್ತಿ 
ನೀಡಿದ್ದು ಇವರಿಗಿಂತ ಕಿರಿಯ ಅಧಿಕಾರಿಯಾದ ಶ್ರೀ ಮೂಪುರೆಡ್ಡಿರವರಿಗೆ ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಒಣ 66 ಫೆಸಿಪ 2017, ದಿನಾಂಕ : 
12 - 05 -2011ರಲ್ಲಿ ದಿನಾಂಕ : 09 -08 - 2002 ರಿಂದ ಪೂರ್ವಾನ್ವಯವಾಗಿ ಮುಂಬಡ್ತಿ ನೀಡಿ ಆದೇಶಿಸಿದೆ. ಶ್ರೀ ಬಿ. ಮಲ್ಲಿಕಾರ್ಜುನಪ್ಪ, ಡಿವೈಎಸ್ಪಿ 
(ನಿವೃತ್ತ) ಇವರಿಗೆ ಇವರಿಗಿಂತ ಜೇಷ್ಠತೆಯಲ್ಲಿ ಕಿರಿಯರಾದ ಶ್ರೀ ಮೂಪುರೆಡ್ಡಿ ಇವರಿಗೆ ಮುಂಬಡ್ತಿ ನೀಡಿದ ದಿನಾಂಕ : 09- 08 - 2002 ರಿಂದ ಜಾರಿಗೆ 
ಬರುವಂತೆ ಶ್ರೀ ಬಿ . ಮಲ್ಲಿಕಾರ್ಜುನಪ್ಪ , ಡಿವೈಎಸ್‌ಪಿ (ನಿವೃತ್ತ) ಕೆ. ಸಿ.ಎಸ್. ( ಆರ್. ಪಿ. ಪಿ ) ನಿಯಮಗಳು 1978ರ ನಿಯಮ 2 (1) ( ಎ) ರನ್ವಯ 
ಪೂರ್ವಾನ್ವಯವಾಗಿ ಜಾರಿಗೆ ಬರುವಂತೆ ಡಿವೈಎಸ್ಪಿ (ಸಿವಿಲ್) ಹುದ್ದೆಯಲ್ಲಿ ಮುಂಬಡ್ತಿ ನೀಡಿ ಆದೇಶಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
P . R . 133 

ದೇವೆಂದ್ರಪ್ಪ ಕಟ್ಟಿಮನಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ ( ಪೋಲೀಸ್ ಸೇವೆಗಳು ) . 


R .N .I. No.KARBIL /2001/47147 POSTAL REGN. No. RNP/KA /BGS/2202/2014 -16 

Licensed to post without prepayment WPP No. 297 
eso 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೭ , ೨೦೧೪ 


ಭಾಗ ೨ 


ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಇ 70 ಪಿಪಿಇ 2014, ಬೆಂಗಳೂರು, ದಿನಾಂಕ : 11 - 03 - 2014, 
ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯ ಸರ್ಕಾರಿ ಅಭಿಯೋಜಕರು ಇವರುಗಳನ್ನು ಅವರ ಹೆಸರಿನ ಮುಂದೆ ನಮೂದಿಸಿರುವ 
ಸ್ಥಳಗಳಿಗೆ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ನಿಯೋಜಿಸಿದೆ. 


* 
) 


ಹೆಸರು , ಪದನಾಮ ಮತ್ತು ಕೆಲಸ ನಿರ್ವಹಿಸುತ್ತಿರುವ ಸ್ಥಳ 


ವರ್ಗಾಯಿಸಿದ ಹುದ್ದೆ/ ಸ್ಥಳ 


ಶ್ರೀ ಹೆಚ್. ಇ. ಚಿನ್ನಪ್ಪ, 

ಕಾನೂನು ಅಧಿಕಾರಿ ( ಹಿರಿಯ), ಕರ್ನಾಟಕ 
ಸರ್ಕಾರಿ ಅಭಿಯೋಜಕರು, 2ನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , ಮೈಸೂರು | ಪೋಲೀಸ್ ಅಕಾಡೆಮಿ , ಮೈಸೂರು- ಖಾಲಿ ಹುದ್ದೆಗೆ 


3. 


ಶ್ರೀ ಪಿ. ಬಿ. ಧರೆಣ್ಣವರ್ , 

ಕಾನೂನು ಅಧಿಕಾರಿ (ಹಿರಿಯ), ಕರ್ನಾಟಕ 
ಸರ್ಕಾರಿ ಅಭಿಯೋಜಕರು , 5ನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಮೈಸೂರು | ಪೊಲೀಸ್ ಅಕಾಡೆಮಿ , ಮೈಸೂರು- ಖಾಲಿ ಹುದ್ದೆಗೆ 
ಶ್ರೀ ಆನಂದ್ ಮಾರುತಿ ಹೊಸಮನಿ, 

ಕಾನೂನು ಅಧಿಕಾರಿ ( ಹಿರಿಯ ), ಪೊಲೀಸ್ 
ಸರ್ಕಾರಿ ಅಭಿಯೋಜಕರು, 6ನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , ( ವಿಶೇಷ ತರಬೇತಿ ಕಾಲೇಜು - ಗುಲ್ಬರ್ಗಾ - ಖಾಲಿ ಹುದ್ದೆಗೆ 
ನ್ಯಾಯಾಲಯ ), ಮೈಸೂರು 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ದೇವೆಂದ್ರಪ್ಪ ಕಟ್ಟಿಮನಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ ( ಪೊಲೀಸ್ ಸೇವೆಗಳು – ಬಿ). 


PR 134 


ಮುದ್ರಕರು ಹಾಗೂ ಪ್ರಕಾಶಕರು:- ಸಂಕಲನಾಧಿಕಾರಿಗಳು , ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಬೆಂಗಳೂರು- 59 


